01 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1314 
02 ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಶ್ರೀ. ಆರ್‌, ಧರ್ಮಸೇನ 
ಹೆಸರು 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
03 ಉತ್ತರಿಸುವ ದಿನಾಂಕ 21-12-2018 
04 ಉತ್ತರಿಸುವ ಸಚಿವರು. ಉಪ ಮುಖ್ಯಮಂತ್ರಿರವರು 
ಕ್ರಸಂ. ಪ್ರಶ್ನೆ ಉತ್ತರೆ 
ಅ) ಬೆಂಗಳೂರು - ಮೈಸೂರು ಸರ್ಕಾರವು ಮೈಸೊರು-ಬೆಂಗಳೂರು “ರಸ್ತೆಯನ್ನು |' 
ಮುಖ್ಯ ರಸ್ತೆಯಲ್ಲಿ ಇತೀಚಿಗೆ ರಾಷ್ಟ್ರೀಯ ಹೆಬ್ಬಾರಿಯ ಗುಣ ವಿಶೇಷಣೆಗಳಿಗೆ 
ವಾಹನ ಸಂಚಾರ ಹೆಚ್ಚಾಗಿದ್ದು, ಅನುಗುಣವಾಗಿ ವೈಜ್ಞಾನಿಕ ರೀತಿಯಲ್ಲಿ 
ಅದರಲ್ಲೂ ಶನಿವಾರ | ಅಭಿವೃದ್ಧಿಪಡಿಸಿ, ಸರ್ವೀಸ್‌ ರಸ್ತೆಗಳು ಸೇರಿದಂತೆ 08 
ಭಾನುವಾರಗಳಲ್ಲಿ ದಟ್ಟಣೆ ಪಥಗಳ ಜೋಡಿ ರಸ್ತೆಯನ್ನು ನಿರ್ಮಿಸುವ 
ತೀಪ್ರವಾಗಿರುವುದರಿಂದ ಸುಗಮ | ಯೋಜನೆಯ ಪ್ರಸ್ತಾವನೆ ಇದ್ದು, ಶೀಘ್ರದಲ್ಲಿಯೇ 


ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆ 
ಮಾಡಲು ಸರ್ಕಾರ 
ಯೋಚಿಸಿದೆಯೇ, ಈ ಬಗ್ಗೆ 
ಏನು ಕಮ ಕೈಗೊಳ್ಳಲಾಗುವುದು; 


ಯೋಜನೆಯ ಕಾಮಗಾರಿ ಪಾರಂಭವಾಗಲಿದೆ. 


ದಟ್ಟಣೆಯ ನಿವಾರಣೆಗಾಗಿ 
ಕೆಳಕಂಡಂತೆ ಕ್ರಮಕೈಗೊಳ್ಳಲಾಗಿರುತ್ತದೆ. 


ಈಗಾಗಲೇ ಈ 


1) ಮೈಸೂರು ರಸ್ತೆಯ ಸಂಚಾರ ವ್ಯಾಪ್ಟಿಯು 
ಬ್ಯಾಟರಾಯನಪುರ, ವಿ.ವಿ.ಪುರಂ ಹಾಗೂ ಕೆಂಗೇರಿ 
ಸಂಚಾರ ಪೊಲೀಸ್‌ ಠಾಣೆ ಸರಹದ್ದಿಗೆ ಸೇರಿರುತ್ತದೆ. 
ಈ ಠಾಣೆಗಳ ಪೊಲೀಸ್‌ ನಿರೀಕ್ಷಕರು ಪೀಕ್‌ 
ಹವರ್‌್‌ನಲ್ಲಿ ಪ್ರಮುಖ ಜಂಕ್ಷನ್‌ಗಳಲ್ಲಿ ವಾಹನ ದಟ್ಟಣೆ 


ನಿವಾರಣೆ ಮಾಡಲು ಸಂಚಾರ ಕರ್ತವ್ಯ] 
ನಿರ್ವಹಿಸುತ್ತಾರೆ. ಅಲ್ಲದೆ, ಈ ಎರಡು ರಾಣೆಯ 
ವ್ಯಾಪಿಗೆ ಇಬ್ಬರು ಸಹಾಯಕ ಪೊಲೀಸ್‌ 


ಆಯುಕ್ಷರಿದ್ದು, ಇವರುಗಳು ಸಹ ಪೀಕ್‌ ಹವಲ್ಸ್‌ನಲ್ಲಿ 
ಕೆಲಸ ಮಾಡಿ ಸುಗಮ ಸಂಚಾರ ಸುವ್ಯವಸ್ಥೆಯ ಬಗ್ಗೆ 
ಹೆಚ್ಚಿನ ಗಮನಹರಿಸಿ ಕಾಲ ಕಾಲಕ್ಕೆ ಸಿಬ್ಬಂದಿಯವರಿಗೆ 
ಮಾರ್ಗದರ್ಶನ ನೀಡುತ್ತಿರುತ್ತಾರೆ. 


2) ಮೈಸೂರು ರಸ್ತೆ ಉದ್ದಕ್ಕೂ ಅಗತ್ಯ ಹೆಚ್ಚುವರಿ 
ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಜಂಕ್ಷನ್‌ಗಳಲ್ಲಿ 
ಮತ್ತು ಕೊಡು ರಸ್ತೆಗಳಲ್ಲಿ ಹಾಗೂ ದಟ್ಟಣೆ ಇರುವ 
ಬಸ್‌ ನಿಲ್ದಾಣಗಳಲ್ಲಿ 2 ಪಾಳಿಗಳಲ್ಲಿ 
ನಿಯೋಜಿಸಲಾಗುತ್ತಿದೆ. 


3)ಿಟೋಯಿಂಗ್‌ ವಾಹನಗಳನ್ನು ಮೀಸಲಾಗಿಟ್ಟು- 

ಕೊಂಡು ರಸ್ತೆಯಲ್ಲಿ ಕೆಟ್ಟು ನಿಂತ ವಾಹನಗಳನ್ನು 

ತೆಗೆದು ಸುಗಮ. ಸಂಚಾರಕ್ಕೆ : ಅನುವು 
ಮಾಡಿಕೊಡಲಾಗುತ್ತಿದೆ. : 

4) ಮೈಸೂರು ರಸ್ತೆಯಲ್ಲಿ ಮೆಟ್ರೋಕಾಮಗಾರಿ-2ನೇ 

ಹಂತದ ಮೂಲಕ ಸಂಪರ್ಕ ಕಲ್ಲಿಸಲು 

ಸಮಕ್ಕೆ ಗೊಂಡಿದೆ ಪ್ರಸ್ತುತ ಕಾಮಗಾರಿ ನಡೆಯುತ್ತಿದ್ದು 
ಕಾಮಗಾರಿ ಪೂರ್ಣಗೊಂಡ ನಂತರ ವಾಹನ 
ದಟ್ಟಣೆಯಲ್ಲಿ ಕಡಿಮೆಯಾಗುತ್ತದೆ. 

5) ಬೆಂಗಳೂರು ಮತ್ತು ಮೈಸೂರು ನಡುವೆ ಹೆಚ್ಚಿನ 

ಸಂಖ್ಯೆಯ ರೈಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು 

ಸಾರ್ವಜನಿಕರಿಗೆ ಸಾರ್ವಜನಿಕ ಸಾರಿಗೆ ಮುಖಾಂತರ 
ಸಂಚರಿಸುವಂತೆ ತಿಳುವಳಿಕೆ ನೀಡಿ 
ಕಮಕ್ಕೆಗೊಳ್ಳಲಾಗಿರುತ್ತದೆ. 

6) ರಾಮನಗರ ಜಿಲ್ಲಾ ವ್ಯಾಪ್ತಿಯ ಮೂಲಕ ಹಾದು 
ಹೋಗುವ ಬೆಂಗಳೂರು-ಮೈಸೂರು ಮುಖ್ಯರಸ್ತೆ 
ಎನ್‌.ಹೆಚ್‌-275ರಲ್ಲಿ ಸಂಚಾರ ನಿಯಂತ್ರಣ ಮತ್ತು 
ಸುಗಮ ಸಂಚಾರಕ್ಕಾಗಿ ರಾಮನಗರ ಜಿಲ್ಲೆ ಸಂಚಾರ 
ಪೊಲೀಸ್‌ : ಸಂಚಾರ ಮತ್ತು ಪ್ರತಿ ದಿನ 
ಸಂಚಾರ ನಿಯಂತ್ರಣ ಮತ್ತು ಸುಗಮ ಸಂಚಾರಕ್ಕಾಗಿ 
ಸಿಬ್ಬಂದಿಯವರನ್ನು ನೇಮಕ ಮಾಡಲಾಗುತ್ತಿರುತ್ತದೆ. 

7) ಮಂಡ್ಯ ಜಿಲ್ಲಾ ` ವ್ಯಾಪ್ತಿಯ ಮೂಲಕ ಹಾದು 
ಹೋಗುವ ಬೆಂಗಳೂರು-ಮೈಸೂರು 
ಮುಖ್ಯರಸ್ಸೆಯಲ್ಲಿ ಸಂಚಾರ ನಿಯಂತ್ರಣಕ್ಕಾಗಿ 
ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನೇಮಿಸಿ 
ವಾಹನಗಳ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ 
ಕೈಗೊಳ್ಳಲಾಗಿರುತ್ತದೆ. 


ಈ) ವಾಹನ ಸುಗಮ ಸಾರ್ಕ್‌ 
ಅಗತ್ಯವಿರುವ ಸಂಚಾರಿ ಪೊಲೀಸ್‌ 
7 ಸಿಬ್ಬಂದಿಯನ್ನು ನಿಯೋಜಿಸಲು 
ಸರ್ಕಾರ ಕ್ರಮ ಕೈಗೊಳ್ಳುವುದೇ? 


ಬೆಂಗಳೂರು-ಮೈಸೂರು ರಸ್ತೆಯಲ್ಲಿ ವಾಹನಗಳ 
ಸುಗಮ ಸಂಚಾರಕ್ಕೆ ಅಡಚಣೆಯಾಗದಂತೆ 
ಅಗತ್ಯವಿರುವ ಪೊಲೀಸ್‌ ಸಿಬ್ಬಂದಿ ಮತ್ತು ಗೃಹ ರಕ್ಷಕ 
ದಳದ ಸಿಬ್ಬಂದಿಯನ್ನು ನಿಯೋಜಿಸಿ ವಾಹನ 
ಸಂಚಾರದಟ್ಟಣೆ ನಿಯಂತ್ರಿಸಲಾಗಿರುತ್ತದೆ. 


. ಸಂಖ್ಯೆ; ಒಇ 16 ಬೆಳಗಾವಿ 2019 


) AM 
(4 ರ 
(ಡಾ.ಜಿ. ಪರಮೇಶರ 
ಉಪ ಮುಖ್ಲಪುಂತ್ರಿ 


